ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಕರೋನ ಸಮಯದಲ್ಲಿ ಖಾಸಗಿ ಬಸ್‌/ಟ್ಯಾಕ್ಸಿಗಳಿಗೆ ರಸ್ತೆ ತೆರಿಗೆಯಲ್ಲಿ ವಿನಾಯಿತಿ ನೀಡುವ ಬಗ್ಗೆ 
ಶ್ರೀ ಸುನೀಲ್‌ ಸುಬ್ರಮಣಿ ಎಂ.ಪಿ(ಸ್ಠಳೀಯ ಸಂಸ್ಥೆಗಳ ಕ್ಲೇತ್ರ) - 
64(397) ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಕರೋನದಿಂದಾಗಿ ಖಾಸಗಿ ಬಸ್‌ ಮಾಲೀಕರು ತಮ್ಮ ಬಸ್‌ಗಳನ್ನು ಸರ್ಕಾರಕ್ಕೆ ಒಪ್ಪಿಸಿರುವ 
ಪ್ರಕರಣಗಳೆಷ್ಟು; (ಜಿಲ್ಲಾವಾರು ವಿವರ ನೀಡುವುದು ಹಾಗೂ ಕೊಡಗು ಜಿಲ್ಲೆಯಲ್ಲಿನ ಬಸ್‌ಗಳ ವಿವರಗಳನ್ನು 
ನೀಡುವುದು) 


(ಆ) ಈ ಖಾಸಗಿ ಬಸ್‌ ಮಾಲೀಕರುಗಳಿಗೆ ಸರ್ಕಾರವು ನೀಡಿರುವ ಸಹಾಯ ಏನು: (ವಿವರಗಳನ್ನು ನೀಡುವುದು) 


(ಇ) ಈ ಖಾಸಗಿ ಬಸ್‌/ಟ್ಯಾಕ್ಕಿಗಳಿಗೆ ಕರೋನಾ ಸ೦ಕಷ್ಟವು ನಿಲ್ಲುವವರೆಗೆ ರಸ್ತೆ ತೆರಿಗೆಯಲ್ಲಿ 50% 
ಕಡಿತಗೊಳಿಸುವ ಬಗ್ಗೆ ಸರ್ಕಾರದ ನಿಲುವೇನು? (ವಿವರ ನೀಡುವುದು) 


